ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 629 

'ಸದಸ್ಯರ ಹೆಸರು :  ಶ್ರೀಆರ್‌.ಬಿ ತಿಮ್ಮಾಪೂರ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ : 17-12-2021 

ಉತ್ತರಿಸುವ ಸಚಿವರು : ಕೃಷಿ ಸಚಿವರು 


ಸರ್ಕಾರವು ಕೃಷಿಯನ್ನು ಆಧುನೀಕರಿಸಲು ಸರ್ಕಾರವು ಕೃಷಿಯನ್ನು ಆಧುನೀಕರಿಸಲು 
ಮತ್ತು ಸಬಲೀಕರಣಗೊಳಿಸಲು | ಸಬಲೀಕರಣಗೊಳಿಸಲು ಈ ಕೆಳಕಂಡ ಯೋಜನೆ/ಕಾರ್ಯಕ್ರಮಗಳನ್ನು 
ಗುರಿಯನ್ನು ಹೊಂದಿದೆಯೇ; | ಅನುಷ್ಠಾನ ಮಾಡಲಾಗುತ್ತಿದೆ. 
ಹಾಗಿದ್ದಲ್ಲಿ, ಅದರ ವಿವರಗಳೇನು: * ನೀರಿನ ಭದ್ರತೆ, ಭೂ ಸಂಚಯ ಮತ್ತು ಸಾಮೂಹಿಕ ಕೃಷಿಯನ್ನು 
ಪ್ರೋತ್ಸಾಹಿಸಲು, ಸೂಕ್ಷ್ಮ ನೀರಾವರಿ ಕೃಷಿಕರ ಉತ್ತೇಜನ, ಕೃಷಿ 
ಉತ್ಪನ್ನ ಸಂಸ್ಕರಣೆ , ಮಾರುಕಟ್ಟೆಯ ಪ್ರೋತ್ಸಾಹ ಮತ್ತು ಕೃಷಿ 
ಹಾಗೂ ತೋಟಗಾರಿಕೆಯನ್ನು ಉದ್ದಿಮೆಯಾಗಿ ಪರಿಗಣಿಸಲು ಹೊಸ 
ಕೃಷಿ ನೀತಿಯನ್ನು ಜಾರಿಗೆ ತರುವುದಾಗಿ 2020-21ನೇ ಸಾಲಿನ 
ಆಯವ್ಯಯ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 
ಘೋಷಿಸಿದ್ದು, ಇದರನ್ವಯ, ಹೊಸ" ಕೃಷಿ ನೀತಿಯನ್ನು 
ರೂಪಿಸಲಾಗುತ್ತಿದೆ. 
* ಪ್ರಧಾನ ಮಂತ್ರಿಗಳ ಆಹಾರ ಉದ್ದಿಮೆಗಳ! ನಿಯಮ 
ಬದ್ಮಗೊಳಿಸುವಿಕೆ ಯೋಜನೆಯಡಿ ಹಾಲಿ ಇರುವ ಅಸಂಘಟಿತ 
ಕಿರು ಉದ್ದಿಮೆಗಳಿಗೆ ಹಾಗೂ ಒಂದು ಜಿಲ್ಲೆ ಒಕಡು 
ಉತ್ಸ್ಪನ್ನದಂತಹ ಗುರುತಿಸಿದ ಬೆಳೆ ಉತ್ಪಾದನೆಗಳ ಕಿರು ಆಹಾರ 
ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಸಾಲ ಆಧಾರಿತ ನೆರವು 
ನೀಡಲಾಗುತ್ತಿದೆ. 


ಮತ್ತು 


*e ಸಣ್ಣ ಹಾಗೂ ಅತಿ ಸಣ್ಣ ರೈತರು ತಮ್ಮ ಉತ್ಪನ್ನಗಳನ್ನು 
ಮಾರುಕಟ್ಟೆ ಮಾಡುವಲ್ಲಿ ಒಬ್ಬಂಟಿಯಾಗಿ ಎದುರಿಸುವ 
ಹಲವಾರು ಸವಾಲುಗಳನ್ನು ಪರಿಹರಿಸುವ ದಿಸೆಯಲ್ಲಿ ರೈತ 


ಅಂತಾರಾಷ್ಟ್ರೀಯ 


ಬೇಡಿಕೆಯಿರುವ 
ಉತ್ಪಾದನೆ 
ಹೆಚ್ಚಿಸಲು 
ಕ್ರಮಗಳೇನು? 


9 
ಕೃಷಿ 


ಮತ್ತು 


ಮಟ್ಟದಲ್ಲಿ 
ಸರಕುಗಳ 
ಮಾರುಕಟ್ಟೆ 


ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪಿಸಿ ಸ್ಥಳೀಯ ರೈತ 
ಸಮುದಾಯದ ಸಂಧಾನ ಸಾಮರ್ಥ್ಯವನ್ನು ಹಾಗೂ ವ್ಯವಹಾರಿಕ 
ಪಾಲುದಾರಿಕೆಯನ್ನು ಅಭಿವೃದ್ಧಿಗೊಳಿಸುವ ಮೂಲಕ ರೈತರ 
ಆರ್ಥಿಕ ಹಾಗೂ ಔದ್ಯಮಿಕ ಸಂಭಾವ್ಯ ಶಕ್ತಿಯನ್ನು ಸಡಿಲಿಸುವಂತೆ 
ಮಾಡಲಾಗುತ್ತಿದೆ. 

ರಾಜ್ಯದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಕಾಲದಲ್ಲಿ ಕೃಷಿ 
ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವಾಗುವಂತೆ, ಕಡಿಮೆ ಬಾಡಿಗೆ 
ದರದಲ್ಲಿ ಭೂಮಿ ಸಿದ್ಧತೆಯಿಂದ ಕೊಯ್ಲು ಮತ್ತು ಸಂಸ್ಕರಣೆಗೆ 
ಉಪಯುಕ್ತವಾಗುವ ವಿವಿ ಕೃಷಿ ಯಂತ್ರೋಪಕರಣಗಳನ್ನು 
ರೈತರಿಗೆ ಬಾಡಿಗೆ ಆಧಾರದ ಮೇಲೆ ಉಪಯೋಗಿಸಲು ಅವಕಾಶ 
ಕಲ್ಪಿಸಲು ಹೋಬಳಿ ಕೇಂದ್ರಗಳಲ್ಲಿ ಕೃಷಿ ಯಂತ್ರಧಾರೆ (ಕೃಷಿ 
ಯಂತ್ರೋಪಕರಣ ಬಾಡಿಗೆ ಆಧಾರಿತ ಸೇವಾ) ಕೇಂದ್ರಗಳನ್ನು 
ತೆರೆಯಲಾಗಿರುತ್ತದೆ. 

ರೈತರು ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು 
ಹಾಗೂ ಕೃಷಿ ಕಾರ್ಮಿಕರ ಮೇಲಿನ ಅವಲಂಬನೆಯನ್ನು ಕಡಿಮೆ 
ಮಾಡಲು ಕೃಷಿ ಯಂತ್ರೋಪಕರಣಗಳಿಗೆ/ಕೃಷಿ ಸಂಸ್ಕರಣಾ 
ಘಟಕಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. 

ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ಭತ್ತ, ದ್ವಿದಳ ಧಾನ್ಯ, 
ನ್ಯೂಟ್ರಿ ಸೀರಿಯಲ್ಲ್‌, ಎಣ್ಣೆ ಕಾಳುಗಳಲ್ಲಿ ವಿವಿಧ. ತಾಂತ್ರಿಕತೆಗಳ 
ಬಗ್ಗೆ ದೊಡ್ಡ ಪುಮಾಣದ ಪ್ರಾತ್ಯಕ್ಷಿಕೆಗಳನ್ನು ಹಾಗೂ ತರಬೇತಿ 
ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. 


ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆಯಿರುವ ಕೃಷಿ ಸರಕುಗಳ 
ಉತ್ಪಾದನೆ ಮತ್ತು ಮಾರುಕಟ್ಟೆ ಹೆಚ್ಚಿಸಲು ಈ ಕೆಳಗಿನ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ. | 

ರೈತರಿಗೆ, ರೈತ ಗುಂಪುಗಳಿಗೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ 
ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು 
ಅಭಿವೃದ್ಧಿ ನಿಗಮ ಮತ್ತು ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ 
ಕೇಂದ್ರದ ಸಹಯೋಗದೊಂದಿಗೆ ಕೃಷಿ ಉತ್ಪನ್ನಗಳ ರಫ್ತು ಕುರಿತಂತೆ 
ತರಬೇತಿಗಳನ್ನು ಆಯೋಜಿಸುತ್ತಿದೆ. 


* ಕೆಪೆಕ್‌ ಸಂಸ್ಥೆಯು ಕೇಂದ್ರ ಆಹಾರ ತಂತ್ರಜ್ಞಾನ ಸಂಸ್ಥೆ ಮೈಸೂರು 
ಮತ್ತು ಭಾರತ ತೋಟಗಾರಿಕೆ ಸಂಸ್ಥೆ ಹೆಸರಫಟ್ಟ ಬೆಂಗಳೂರ] 
ರವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಹೊಸ ತಾಂತ್ರಿಕತೆ 
ಅಳವಡಿಕೆಗೆ ಉತ್ತೇಜನ ನೀಡುತ್ತಿದೆ. ಅಂತರರಾಷ್ಟ್ರೀಯ 
ಮಾನಕಗಳನ್ನು ಅಳವಡಿಸಿಕೊಂಡು ಕೃಷಿ ಉತ್ಪಾದನಾ ಕ್ರಮಗಳನ್ನು 
ಅನುಸರಿಸಲು ಮತ್ತು ಗುಣಮಟ್ಟ ಕಾಯ್ದುಕೊಳ್ಳಲು ಸಹ 
ತರಬೇತಿಗಳನ್ನು ಆಯೋಜಿಸುತ್ತಿದೆ. 

*e ಕೆಪೆಕ್‌ ಸಂಸ್ಥೆಯು ಅಂತರರಾಷ್ಟ್ರಮಟ್ಟದ ಮೇಳಗಳನ್ನು 
ಆಯೋಜಿಸಿ ಕೃಷಿ ಉತ್ಪನ್ನಗಳ ವ್ಯಾಪಾರ ಅಭಿವೃದ್ಧಿಪಡಿಸಲು 
ವೇದಿಕೆ ಸೃಜಿಸುತ್ತದೆ. ಅಲ್ಲದೆ, ರೈತರಿಗೆ, ರೈತ ಗುಂಪುಗಳಿಗೆ ರೈತ 
ಉತ್ಪಾದಕ ಸಂಸ್ಥೆಗಳಿಗೆ ರಾಷ್ಟ್ರ ಮತ್ತು ಅಂತರರಾಷ್ಟ್ರಮಟ್ಟದಲ್ಲಿ 
ಮೇಳಗಳಲ್ಲಿ ಭಾಗವಹಿಸಲು ಸಹ ಉತ್ತೇಜನ ನೀಡಲಾಗುತ್ತಿದೆ. 

* ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಸಾವಯವ ಉತ್ಪನ್ನಗಳಿಗೆ ಹಾಗೂ 
ಸಿರಿಧಾನ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು,ಇವುಗಳ ಉತ್ಪಾದನೆಯನ್ನು 
ಪ್ರೋತ್ಸಾಹಿಸಲು ಸಾವಯವ ಪ್ರಮಾಣೀಕರಣಕ್ಕೆ ಸಹಾಯಧನ 
ಹಾಗೂ ಸಿರಿಧಾನ್ಯಗಳ ಉತ್ಪಾದನೆಗೆ ಪ್ರೋತ್ಸಾಹಧನ 
ನೀಡಲಾಗುತ್ತಿದೆ. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ 

ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರಡಿ ರಾಜ್ಯದಲ್ಲಿ 92 

ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣ ಕಕ್ಷೆಗೆ 

ಒಳಪಡಿಸಲಾಗಿದೆ. 3 


ಮಾರುಕಟ್ಟೆ ಕಾಯ್ದೆಯ ಮೂಲ ಉದ್ದೇಶಗಳಲ್ಲಿ ಕೃಷಿ 
ಸಂಸ್ಕರಣೆಗೆ ಪ್ರೋತ್ಸಾಹ, ಕೃಷಿ ಸಂಬಂಧಿತ ರಫ್ತಿನಲ್ಲಿ ಸುದಾರಿತ 
ನಿಯಂತ್ರಣ ತರುವುದು ಒಳಗೊಂಡಿದ್ದು, ರಾಜ್ಯ ಸರ್ಕಾರವು 
ಸಂಸ್ಕರಣ ಘಟಕಗಳನ್ನು ಉತ್ತೇಜಿಸುವ. ಸಲುವಾಗಿ ಮಾರುಕಟ್ಟೆ 
ಕಾಯ್ದೆ ಕಲಂ 65(6)ಕ್ಕೆ ದಿ:16/03/2013 ರಂದು ತಿದ್ದುಪಡಿ 
ಮಾಡಿ, ಹೊಸದಾಗಿ ಸ್ಥಾಪಿಸಿರುವ ಕೃಷಿ ಸಂಸ್ಕರಣ ಘಟಕಗಳು 
ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು 


ಮಾಡಿದಲ್ಲಿ ಮಾರುಕಟ್ಟೆ ಶುಲ್ಕ ವಿನಾಯಿತಿಗೆ ಅವಕಾಶ ಕಲ್ಪಿಸಿ 
ಕೊಟ್ಟಂತಾಗುತ್ತದೆ. 


ಕೇಂದ್ರ ಸರ್ಕಾರದ The Agricultural and Processed 
Food Products Export Development Authority 
At, 1985, ರಡಿಯಲ್ಲಿ ಕಾರ್ಯನಿರ್ವಹಿಸುವ ಅಪೇಡಾ 
(APEDA) ಸಂಸ್ಥೆಯು ಅನುಸೂಚಿತ ಉತ್ಪನ್ನಗಳ ರಫ್ತು 
ಪ್ಯಾಕೇಜಿಂಗ್‌, ಹೊರ ದೇಶಗಳಲ್ಲಿ ಮಾರುಕಟ್ಟೆ ' ವಿಸ್ತರಣೆಗೆ 


ಉತ್ತೇಜಿಸುವುದು ಇತ್ಯಾದಿ ವಿಷಯಗಳಲ್ಲಿ ಪರಿಣತಿ ಹೊಂದಿದ್ದು, 
ಸೂಕ್ತ ಸಹಕಾರ ನೀಡುತ್ತಿದೆ. ಈ ಸಂಸ್ಥೆಯ ಮೂಲಕ ಕೃಷಿ 
ಉತ್ಪನ್ನಗಳ ರಫ್ತಿಗೆ ಯಾವುದೇ ವ್ಯಕ್ತಿ/ಸಂಸ್ಥೆಗಳು ಕ್ರಮ 
ವಹಿಸಬಹುದಾಗಿರುತ್ತದೆ. 


ಸಂಖ್ಯೆ: AGRI-ASC/102/2021 


